ನಾಗಮಂಗಲ ತಾಲ್ಫೂಕಿನ ಜೈನಶಾಸನಗಳು 


ಕನ್ನಡ ಶಾಸನಪ್ರಪಂಚ ವಿಶಾಲವಾದುದು, ಇವು 
ಗಳನ್ನು ಅಭ್ಯಸಿಸುವಾಗ ಒಂದು ಪರಿಮಿತಿಯನ್ನು ಹಾಕಿ 
ಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಒಂದೇ ಜಿಲ್ಲೆಯ 
ಕ ಅ ೧೨ 

ಅಥವಾ ಒಂದೇ ತಾಲ್ಲೂಕಿನ ಶಾಸನಗಳನ್ನಷ್ಟೇ ತೆಗೆದು 
ಕೊಂಡರೂ ಅದರಲ್ಲಿ ವೈವಿಧ್ಯಮಯ ಶಾಸನಗಳನ್ನು 
ಕಾಣುತ್ತೇವೆ. ಇದಕ್ಕೆ ನಾಗಮಂಗಲ ತಾಲ್ಲೂಕು ಕೂಡಾ 
ಒಂದು ಸ್ಪಷ್ಟ ಉದಾಹರಣೆಯಾಗಬಲ್ಲದು. ದೇವಾಲಯ 
ನಿರ್ಮಾಣ, ದಾನಶಾಸನ, ಪುರಧರ್ಮ ಶಾಸನ, ವೀರ 
ಗಲ್ಲು, ಮಾಸ್ತಿಕಲ್ಲು, ವೈಷ್ಣವ-ಜೈನ-ಶೈವ ಮುಂತಾಗಿ 
ವಿವಿಧ ರೀತಿಯ ಶಾಸನಗಳನ್ನು ಹೊಂದಿರುವ ಈ ತಾಲ್ಲೂ 


ಕಿನ ಜೈನಶಾಸನಗಳನ್ನಷ್ಟೇ ಇಲ್ಲಿ ಗಮನಿಸಲಾಗಿದೆ. 


ಬಸದಿ ನಿರ್ಮಾಣಕ್ಕೆ ಸಂಬಂಧಿಸಿದ ಶಾಸನಗಳು, ಬಸ 
ದಿಗೆ ಬೇರೆ ಬೇರೆ ಉದ್ದೇಶಗಳಿಂದ ದಾನ ನೀಡಿದ ಶಾಸನ 
ಗಳು, ಮುನಿಗಳಿಗೆ ಸಂಬಂಧಿಸಿದ ಶಾಸನಗಳು, ಜೈನ 
ಪವಿಶ್ರಕ್ಷೇತ್ರಗಳಿಗೆ (ನಿರ್ವಾಣ ಕ್ಷೇತ್ರ) ಭೇಟಿ ನೀಡಿದ 
ಶಾಸನಗಳು ಮತ್ತು ನಿಸಿಧಿಶಾಸನಗಳು--ಈ ಎಲ್ಲ ಆಂಶ 


ಗಳನ್ನೊಳಗೊಂಡ ಶಾಸನಗಳನ್ನು ಜೈನಶಾಸನಗಳೆಂದು 
ಗುರುತಿಸಬಹುದು. ಪ್ರಸ್ತುತ ನಾಗಮಂಗಲದಲ್ಲಿರುವ 


ಒಟ್ಟು ನೂರಾಎಂಭತ್ತೈದು ಶಾಸನಗಳಲ್ಲಿ ಇಪ್ಪತ್ತೊಂ 
ತ್ತು ಜೈನಶಾಸನಗಳಿವೆ, ಇವುಗಳಲ್ಲಿ ಬಸದಿ ನಿರ್ಮಾಣದ 
ಉಲ್ಲೇಖವಿರುವ ಶಾಸನಗಳು ಹನ್ನೊಂದು ಇದ್ದರೆ,ಹತ್ತು 
ಪಾನಶಾಸನಗಳೂ, ಒಂದು ಜೈನಮುನಿಗಳಿಗೆ ಸಂಬಂಧಿ 


ಸಕ 


ಪ ಕ 


ಸಿದ ಶಾಸನವೂ, ಐದು ನಿಸಿಧಿಶಾಸನಗಳೂ ಇವೆ... ಈ 
ಎಲ್ಲ ಶಾಸನಗಳನ್ನು ವಿವಿಧ ದೃಷ್ಟಿಗಳಿಂದ ನೋಡಿ 
ದಾಗ ಹೊರಹೊಮ್ಮುವ ಮುಖ್ಕಾಂಶಗಳ ಸ್ಥೂಲ 


ಪರಿಚಯವೇ ಈ ಲೇಖನದ ಉದ್ದೆ ೇಶವಾಗಿದೆ. 


ಬಸದಿ ನಿರ್ಮಾಣ ಮತ್ತು ದಾನಶಾಸನಗಳು : 
ಜೈನಧರ್ಮವು ಮೊದಮೊದಲು ಮೂರ್ತಿ ಪೂಜೆಯನ್ನು 
ವಿರೋಧಿಸಿದರೂ, ಕಾಲಕ್ರಮೇಣ ಅದು ಮೂರ್ತಿ 
ಪೂಜೆಯನ್ನು ರೂಢಿಸಿಕೊಂಡಿತು. "ಬಸದಿ ನಿರ್ಮಾಣವು 
ಮೋಕ್ಷಕ್ಕೆ ದಾರಿ' ಎಂಬ ನಂಬಿಕೆಯು ಮೂಡಿ, ಅದು 
ಬಸದಿ ರಚನೆಗೆ ಸೂಕ್ತ ಹಿನ್ನೆಲೆಯನ್ನೊದಗಿಸುವುದ 
ರೊಂದಿಗೆ ನಾಡಿನ ಪ್ರಮುಖ ಜನರ ಧಾರ್ಮಿಕ ಭಾವನೆ 
ಗಳು ಪ್ರಕಟಗೊಳ್ಳಲು ಅನುಕೂಲವಾದವು. ಹೀಗಾಗಿ, 
ಬಸದಿ ನಿರ್ಮಾಣಕ್ಕೆ 

ಸಂಬಂಧಿಸಿದಂತೆ ಅನೇಕ ಶಾಸನಗಳನ್ನು ಕಾಣುತ್ತೇವೆ 
ಇವುಗಳಲ್ಲಿ ಅತಿ ಪ್ರಾಚೀನ ಶಾಸನವೆಂದರೆ ದೇವರ 
ಹಳ್ಳಿಯ ತಾಮ್ರಶಾಸನ(೧೪೯).* ಕ್ರಿ.ಶ. ೭೭೬.೭೭ರ 
ಈ ಶಾಸನವು ಬಾಣವಂಶದ ನಿರ್ಗುಂದರಾಜನ ಅರಸಿ 
ಕುನ್ಹಾಚ್ಚೆಯು ಶ್ರೀಪ್ರರದಲ್ಲಿ “ಲೋಕತಿಲಕ' ಬಸದಿ 
ಯನ್ನು ಕಟ್ಟಿಸಿ, ಅದಕ್ಕೆ ಪೊನ್ನಳ್ಳಿ ಗ್ರಾಮವನ್ನು ದಾನ 
ನೀಡಿದ್ದನ್ನು ಹೇಳುತ್ತದೆ. ಈ ತಾಲೂಕಿನಲ್ಲಿ ಬಸದಿ 


ಸ್‌ 
ನಿರ್ಮಿಸಿರುವ ಸ್ತ್ರೀಯ ಉಲ್ಲೆ ೀಖವಿರುವ. ಶಾಸನ 
ಇದೊಂದೇ, 


* ಆವರಣದಲ್ಲಿರುವ ಸಂಖ್ಯೆಗಳು ಎಪಿಗ್ರಾಫಿಯ ಕರ್ನಾಟಿಕಾ 711ರ ನಾಗಮಂಗಲ ತಾಲೂಕಿನ ಶಾಸನದ ಸಂಖೆಗಳಾಗಿವೆ. 
ಇ ದ ಪ್ದ 


ಇತಿಹಾಸ ದರ್ಶನ 


ಕ್ರಿ.ಶ, ೧೧೪೨ರ ಕಸಲಗೆರೆಯ ಶಾಸನವು (೧೬೯) 
ಸುಗ್ಗಗವುಣ್ಣನ ಮಗ ಸಾಮಂತ ಸೋವೆಯನಾಯಕನು 
ಕಲ್ಕುಣಿನಾಡಿನ ಹೆಬ್ಬಿದಿರೂರ್ವಡಿಯಲ್ಲಿ ಪಾರ್ಶ್ವನಾಥ 
ಬಸದಿಯನ್ನು ಕಟ್ಟಿಸಿ ಅದಕ್ಕೆ ದಾನ ನೀಡಿದ್ದನ್ನು ಹೇಳು 


ತ್ತದೆ, ಕ್ರಿ.ಶ. ೧೧೪೫ರ ಯಲ್ಲಾದಹಳ್ಳಿಯ ಶಾಸನವು 
ಹೊಯ್ಸಳ ವಿಷ್ಣುವರ್ಧನನ ಮಹಾಪ್ರಧಾನ 


ದೇವರಾಜನು ಸೂರನಹಳ್ಳಿ ಯಲ್ಲಿ ಪಾಶ್ಚ ೯ಜಿನನಿಗೆ ಬಸದಿ 
ಯನ್ನು ನಿರ್ಮಿಃ ಹಿ, ಪಾರ್ಶ್ವನಾಥನ ಹೆಸರಿನಲ್ಲಿ ಆ ಹಳ್ಳಿ 


_ ಯನ್ನು “ಪಾರ್ಶ್ವಪುರ'ವನ್ನಾಗಿ ಪರಿವರ್ತಿಸಿ ದಾನ ನೀಡಿ 
ದ್ಡನ್ನು ಹೇಳುತ್ತದೆ. ಕ್ರಿ.ಶ. ೧೧೭೮ರ ಹಟ್ಟಣದ ಶಾಸ 


ನವು (೧೧೮) ಪಟ್ಟಣಸ್ವಾಮಿ ಸೋವಿಸೆಟ್ಟಿಯು “ನಿಜ 
ನಾಮದ ಹಟ್ಟಣ'ದಲ್ಲಿ ಸಾಗರಸಮಾನವಾದ ಮೂರು 
ಕೆರೆಗಳನ್ನೂ, ಪಾಶ್ಚ ರ್ವ ಜಿನಾಲಯವೊಂದನ್ನೂ ಕಟ್ಟಿಸಿ, 
ಅದಕ್ಕೆ ದಾನ ನೀಡಿದ್ದನ್ನು ಹೇಳುತ್ತದೆ. ಈ ಸೋವಿ 


ಕಣ್ನು 
ಸೆಟ್ಟಿ ಯ ಪೂರ್ವ! ಜರಥ್ಲಿ ಎಣಗಾಂಕ ಎಂಬುವವನು 


ಮುದುವೊಳಲ್‌ನ ನಲ್ಲಿ ಬಸದಿ-ಕೆರೆ-ದೇವಸ್ಥಾನ ಮತ್ತು 
ಮಠವೊಂದನ್ನು ಕಟ್ಟಿಸಿದ್ದನ್ನೂ ತಿಳಿಸುತ್ತದೆ. ಕ್ರಿ.ಶ್ಶ 


೧೧೮೩ರ ಅಳೀಸಂದ್ರದ ಶಾಸನವು (೭೨) ಭರತಿಮಯ್ಯ 
ಮತ್ತು ಬಾಹುಬಲಿ ದಂಡನಾಯಕರು ಅಣುವಸಮುದ್ರ 
ದಲ್ಲಿ “ಕಂನೆವಸದಿ'ಯೊಂದನ್ನು ಕಟ್ಟಿಸಿ ದಾನ ನೀಡಿದ್ದನ್ನು 
ಹೇಳಿದರೆ, ಹನ್ನೆರಡನೇ ಶತಮಾನದ ಕಂಬದಹಳ್ಳಿಯ 
ಶಾಸನವೊಂದು (೩೨) ಗಂಗರಾಜನ ಮಗನು ಬೊಪ್ಪ 
ದೇವರಿಗೆ “ಕಂನೆವಸದಿ'ಯನ್ನು ಕಟ್ಟೆಸಿದಂತೆ ತಿಳಿಸುತ್ತದೆ. 


ಹದಿನೇಳನೇ ಶತಮಾನದ ಬೆಳ್ಳೂ ರಿನ ಶಾಸನವು 
“ಶರ್ಕರ' ಎಂಬ ವರ್ತಕನು ಬೆಳ್ಳೂ ರಿನಲಿ ವಿಮಲ 


೧೧೨ 


(೯೩). 


(೯೨), ಈ ಬಿಂಬವನ್ನು ಸಮಂತಭದ್ರಾಚಾರ್ಯರ ಶಿಷ್ಯ 
ರಾದ ಲಕ್ಷಿ ಸೇನಾಚಾರ್ಯರು ಪ್ರತಿಷ್ಠಾಪಿಸಿದರೆಂದು ಸ್ಪಷ್ಟ 
ಪಡಿಸುತ್ತಿದೆ... ಈ ಬಸದಿಯ ಭಿತ್ತಿಯ ಮೇಲಿರುವ 
ಶಾಸನದಲ್ಲಿ, ಈ ಬಸದಿಯನ್ನು ನಿರ್ಮಿಸಿದ.-ಹುಲಿಕಲ್ಲ 
ದೊಡ್ಡಾದಣ್ಣ ಶೆಟ್ಟಿಯ ಮಗನಾದ ಮತ್ತು ಪದುಮಣ್ಯ 
ಶೆಟ್ಟರ ಮೊಮ್ಮಗನಾದ-ಸಕ್ಕರೆಸೆಟ್ಟಿಯ ಉಲ್ಲೇಖವಿದ್ದು, 
ಈ ಸಕ್ಕರೆಸೆಟ್ಟಿ 'ಮತ್ತು ಮೇಲೆ ಹೇಳಿರುವ *ಶರ್ಕರ' 
ಎಂಬ ವರ್ತಕ ಇಬ್ಬರೂ ಒಂದೇ ಎಂದು ಗುರುತಿಸ 
ಲಾಗಿದೆ. 


ಹದಿನೇಳು-ಹದಿನೆಂಟಬನೇ ಶತಮಾನದ ಕಂಬದ 
ಹಳ್ಳಿಯ ಶಾಸನವು (೩೭) ಬೆಟ್ಟದ ಚಂದ್ರಪ್ರಭ 
ಸ್ವಾ ಮಿಯ ಅರ್ಚನೆಗೆ ಒಂದು ಕೊಳವನ್ನು ಕಟ್ಟಿಸಿ ನನ್ನು 


ಅ 
ಉಲ್ಲೆ ೇಖಿಸುತ್ತದೆ,2 
೧೨ ಇರೆ 


ಸ 
ಲ್ಪ್ರೀ 


ಹೊಸದಾಗಿ ಬಸದಿ ನಿರ್ಕಿಸುವಂತೆಯೇ ಮೊದಲೇ 
ಇರುವ ಬಸದಿಯನ್ನು ಜೀರ್ಣೋದ್ಧಾ ರ ಮಾಡುವ 
ಕಾರ್ಯವೂ ನಡೆಯುತ್ತಿದ್ದಿತು.3 ಕಂಬದಹಳ್ಳಿಯ ಕ್ರಿ.ಶ, 
೧೧೬೮ರ ಶಾಸನವು (೨೬) ನೇಮದಂಡೀಶ ಮತ್ತು 
ಗಂಗವಂಶದ ಮುದ್ದರಸಿಯ ಮಗನಾದ 'ಪಾರ್ಶ್ವದೇವನು 
ಬಿಂಡಿಗನವಿಲೆಯ ಪಾರ್ಶ್ವಜಿನನ ಬಸದಿಯನ್ನು ಜೀರ್ಣೋ 
ದ್ಧಾರ ಮಾಡಿ, ಸುಣ್ಣ ಹೊಡೆಸಿ ನಿರಂತರ ಶೋಭಿಸು 
ವಂತೆ ಮಾಡಿ ಪುಣ್ಯ ಪಡೆದನೆ ಸಂದು ಹೊಗಳುತ್ತದೆ. 


ಬಸದಿ ನಿರ್ಮಾಣ ಮಾಡಿದಾಗ ಆದು ನಿರಂತರವಾಗಿ 


ಸುಸ್ಥಿ ಿಯನ್ನರರಂದು ದಾನ ನೀಡುತ್ತಿದ್ದರೆಂಬ ಆಂಶ 
ಮೇಲಿನ ಶಾಸನಗಳಿಂ ಷ್ಟವಾಗುತ್ತ ಶ್ರದೆ. ಅಂತೆಯೇ 


ನಾಥನ ಚೈತ್ಯಾಲಯವನ್ನು ಕಟ್ಟಸಿದ್ದನ್ನು ತಿಳಿಸುತ್ತದೆ. ಮೊದಲೇ ನಿರ್ಮ ಎ ಬಸದಿಗೆ ಸಾಂದರ್ಭಿಕವಾಗಿ 
ಈ ಚೈತ್ಯಾಲಯದ ತ. ಮೂಲಜಿಂಬದ “ಮೇಲಿನ ಶಾಸನವು ದಾನ ನೀಡಿರುವ ಮುಕ್ತ ದಾನಶಾಸನಗಳೂ ಇಲ್ಲಿವೆ. 

1 ಎ. ಕ, 7711, ಬಾ. ರಾ, ಗೋಪಾಲ್ಕ್‌ ಪೀಠಿಕೆ ಪು. ೭೮ 

2. ಇಲ್ಲಿ ಉಕ್ತವಾಗಿರುವ ಬಸದಿ ಮತ್ತು ಬೆಟ್ಟವು ಕಂಬದಹಳ್ಳಿ ಯ ದಕ್ಷಿಣಭಾಗದಲ್ಲಿದೆ. ಈ ಪ್ರದೇಶದಲ್ಲಿ “ಬೋಳರೆ ಬೆಟ್ಟ" ಎಂಬ 
ಬೆಟ್ಟ ವೊಂದಿದ್ದು ತೆ ಬೆಟ್ಟ ದ ಮೇಲೆ ಹಾಳಾದ ಬಸೆದಿಯೆ ಅವಶೇಷಗಳು ಮ ತಸ ಜಿನಬಿಂಬಗಳು ದೊರೆತಿವೆ, ಈ ಬೆಟ್ಟದ 
ಹತ್ತಿರವಿರುವ ಒಂದು ಬಂಡಿಗಲ್ಲಿನ ಮೇಲಿರುವ ಈ ಶಾಸನವು ಹೇಳುತ್ತಿರುವ.ಜೆ ತಿದ ಚಂದ್ರಪ್ರಭಸ್ಥಾ ಶಮಿ ಇದೇ ಆಗಿರಬೇಕು 
1!ಗ8., 1925, ೧. 26 

3 ಲಕ್ಕುಂಡಿಯ ಬ್ರಹ್ಮಜಿನಾಲಯವು ಈ ರೀತಿ ಜೀರ್ಣೋದ್ವಾರಗೊಂಡಿದ್ದನ್ನು ಅತಶ್ವಿಮೆಬ್ಬೆಯ ಶಾಸನದಲ್ಲಿ ಕಾಣಬಹುದು 
--ಜಾಂಬೆ-ಕರ್ನಾಟಕ ಇನ್‌ಸ್ಟ್ರಿಪ್ಸನ್ಸ್‌, ಸಂ. ೧, ಭಾಗ ೧, ಸಂಖ್ಯೆ ೫೨. 


ಇತಿಹಾಸ ದರ್ಶನ 


ಹನ್ನೊಂದನೇ ಶತಮಾನದ (ಬೇಚಿರಾಕ್‌) 
ಮುತ್ಸಂದ್ರದ ಶಾಸನವು. (೧೬೭) ಜೊಕಜಿ ಸಿನಾಲಯಕ್ಕೆ 
ಕಲುಕೇಣ* ನಾಡಾಳ್ವರು ಮತ್ತಿಕೆಜಕಿಯನ್ನು ದಾನ ನೀಡಿ 
ದ್ವನ್ನು ಹೇಳುತ್ತ ದೆ. ಅಂತೆಯೇ ಎಲೇಕೊಪ್ಪದ ಶಾಸನವು 
(೧೨೧) ಹೊಯ್ಸಳದೇವನು ಬಸದಿಯೊಂದಕ್ಕೆ ದಾನ 
ನೀಡಿದ್ದ ನ್ನು ಹೇಳುತ್ತದೆ. ಶ.. ೧೧೧೮-೧೯ರ 
ಕಂಬದಹಳ್ಳಿಯ ಶಾಸನವು (೩೩) ಗಂಗರಾಜನು ಬಿಂಡಿಗ 
ನವಿಲೆಯ ಬಸದಿಗೆ ಭೂಮಿದಾನ-ನೀಡಿದ್ದನ್ನು ಉಲ್ಲೇಖಿ 
ಸುತ್ತದೆ.ಕ್ರಿ.ಶ. ೧೧೪೪ರ ಬೋಗಾದಿಯ ಪಾಳುಬಸದಿಯ 
ಬಳಿ ಬದ್ದಿ ರುವ. ಶಾಸನವು (೧೮೩) ಹೊಯ್ಸಳ 
ಒಂದನೇ ನರಸಿಂಹನು ಪಾರ್ಶ್ವದೇವರ ಶ್ರೀಕರಣ ಜಿನಾಲ 
ಯಕ್ಕೆ "ಭೋಗವತಿ' ಎಂಬ ಗ್ರಾ ಮವನ್ನು. ದಾನ ನೀಡಿ 
ದನ್ನು ಹೇಳಿದರೆ, ಕ್ರಿ. ಶ. ೧೧೭೩ರಲ್ಲಿ ಈ ದಾನಕ್ಕೆ ಕಾಳ 
ಬೋವನಹಳ್ಳಿ ಯನ್ನೂ ಸೇರಿಸಿದ್ದನ್ನು ಬೋಗಾದಿಯ 
ಮತ್ತೊಂದು ಹಜ್‌ "ಹೇಳುತ್ತದೆ (೧೮೪). ಕ್ರಿ.ಶ. 
೧೦೪೫ರ ಕಂಬದಹಳ್ಳಿಯ ಶಾಂತೀಶ್ವರ ಬಸದಿಯೊಳಗಿನ 
ಶಾಸನವು. (೩೦), ಶಾಂತಿನಾಥದೇವರ ಪೂಜೆಗೆಂದು 
ಹೊಯ್ಸಳ ನರಸಿಂಹನು ಭರತಿಮಯ್ಯ ಮತ್ತು ಮಜ'' 
ಯಾನೆ ದಂಡನಾಯಕರಿಗೆ ಮೊದಲಿಯಹಳ್ಳಿಯನ್ನು ದಾನ 
ನೀಡಿದ್ದನ್ನು ಹೇಳುತ್ತದೆ. ಭರತಿಮಯ್ಯನು ಇದೇ 
ಶಾಂತಿನಾಥದೇವರ ಪೂಜೆಗೆಂದು ಭೂಮಿದಾನ ನೀಡಿ 
ದನ್ನು ಕಂಬದಹಳ್ಳಿಯ ಶಾಸನವೂ (೨೯), ದಡಿಗನ 
ಕೆರೆಯ ಬಸದಿಗೆ ದಾನನೀಡಿದ್ದನ್ನು ದಡಗದ ಶಾಸನವೂ 
೬೦) ಉಲ್ಲೇಖಿಸುತ್ತದೆ. ಕೆಳಗೆರೆಯ ಶಾಸನವು (೬೦) 
ಹೊಯ್ಸಳ ದೊರೆ ಮೂರನೇ ನರಸಿಂಹನು ದೋರ 


ಈ ಎಲ್ಲ ಶಾಸನಗಳೂ ಬಸದಿಯ ನಿರ್ಮಾತೃಗಳ 
ಬಗ್ಗೆ ಮತ್ತು ಅಲ್ಲಿನ ಬಿಂಬಗಳ ಬಗ್ಗೆ ಉಲ್ಲೇಖಿಸ ುವುದ 
ರೊಂದಿಗೆ ಅವುಗಳ ಹೆಸರಿನ ವಿಶೇಷತೆಗಳು, ರಚನಾತ್ಮಕ 
ರೀತಿ ಮತ್ತು ಉದ್ದೇಶಗಳ ಬಗ್ಗೆಯೂ ಮಾಹಿತಿಯ 
ನ್ನೊದಗಿಸುತ್ತವೆ 

ಬಸದಿ ವಾಸ್ತುಶಿಲ್ಪ ಮತ್ತು ಶಿಲ್ಪಿ : ಇಲ್ಲಿ 


“ಬಸದಿ” ಎಂಬ ಪದಕ್ಕೆ ಪರ್ಯಾಯವಾಗಿ ಚೈತ್ಯಾಲಯ 
(೯೨, ೯೩, ೯೪). ತೀರ್ಥ (೩೩, ೩೦), ಜಿನಗೇಹ (೬೪) 
ಎಂಬುವುದರೊಂದಿಗೆ. ಚೊಕ-ಜಿನಾಲಯ (೧೬೭). 
ಲೋಕತಿಲಕ ಬಸದಿ (೧೪೯), ಕಂನೆವಸದಿ* (೭೨, ೩೨) 
ಎಂಬ ವಿಶೇಷನಾಮಗಳೂ ಪ್ರಯೋಗವಾಗಿವೆ. 


ಜೈನ ಸಂಘಗಳ ತ ಗಣ-ಶಾಖೆಗಳಿಗೆ ಸೇರಿ: 
ಗುಂ ಯಾ ಎಂಬ ಅಂಶ 
ಷ್ಠ ಷ್ಠವಾಗುತ್ತದೆ. ದಡಗದ 
ನ ಚತ ನೀಡಿದ 


ಜಸದಿ ನಾಲ್ಕೆ, “ಕಾಣೂರ್ಗ್ಗಣದ ಬಸದಿ ಒಂದಕ್ಕೆ” 
ಶ್ಯ 


ಸಮುದ್ರದ ಶಾಂಶಿನಾಥದೇವರಿಗೆ ಚಿಕ್ಕಕನ್ನೆಯಹಳ್ಳಿ ಎಂದು ಹೇಳುತ್ತದೆ. ಕಂಬದಹಳ್ಳಿಯ ಶಾಸನವು (೩೧) 
ಯನ್ನು ದಾನನೀಡಿದ್ದನ್ನು ಹೇಳುತ್ತದೆ. ಕ್ರಿ.ಶ, ೧೬೮೦ರ “ಮೂಲಸಂಘ ದೇಶೀಯಗಣದ ಪುಸ್ತಕಗಚ್ಛದ ಕಂಬದ. 
ಬೆಳ್ಳೂರಿನ ಶಾಸನವು (೯೬) ಆ ಊರಿನ ವಿಮಲನಾಥ ಹಳ್ಳಿ ತೀರ್ಥ' `ಎಂದಿದೆ. ಇಲ್ಲಿ ಪ್ರಸ್ತಾಪವಾಗಿರುವ 
ಚೈತ್ಕಾಲಯಕ್ಕೆ ರಾಯಪ್ಪರಾಜನು ಆಸಿನಹಳ್ಳಿಯನ್ನು ಬಸದಿಯು ಮೇಲೆ ಹೇಳಿದ ಗುಂಪಿಗೆ ಸೇರಿದ್ದು 
ದಾನನೀಡಿದ್ದನ್ನು ತಿಳಿಸುತ್ತದೆ. ದಾಗಿದೆ. 

4 ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ-ಕನ್ನಡ ನಿಘಂಟಿನಲ್ಲಿ “ಕಂನೆವಸದಿ' ಎಂಬ ಪದಕ್ಕೆ “ಹೊಸಬಸದಿ' ಎಂದೂ 


ಡಾ| ಎಂ. ಚಿದಾನಂದಮೂರ್ತಿಯವರ "ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ'ದಲ್ಲಿ *ವೆ ಮೊದಲ ಸಿಸದಿ (?)' ಎಂದೂ 
ಸ್ವ 


ಡೆ 


ಅರ್ಥವನ್ನು .. ಕೊಡಲಾಗಿದೆ. 


ವ್ರ ಬಿಕ್ಕ ಹನಸೋಗೆಯ ಶಾಸನವೊಂದು ಹನಸೋಗೆಯ ಅನ್ವಯಕ್ಕೆ ಸೆ 
ಹೇಳುತ ತ್ರ ದೆಎ. ಕ್ಮ 1 ಕೃಷ್ಣರಾಜಪೇಟೆ ಶಿ 


ರಿದ ಅರವತ್ತನಾಲ್ಕು ಬಸದಿಗಳು ಆ ಊರಲ್ಲಿವೆ ಎಂದು 


`ರತ್ನತ್ಛ ಯದ ಶಿ ಶ್ರೀ ಶಾನ್ತಿನಾ 


ಬಸದಿ ರಚನೆಗೆ ಸಂಬಂಧಿಸಿದಂತೆ ತ್ರಿಕೂಟ-ಪಂಚ 
ಕೂಟ ಮುಂತಾದ ಪದಗಳನ್ನು ಇಲ್ಲಿ ಬಳಸಲಾಗಿದೆ. 


'ಯಲ್ಲಾದಹಳ್ಳಿಯ ಶಾಸನವು (೬೪) ದೇವರಾಜನು 
'ಕಟ್ಟಿಸಿದ ಬಸದಿಯನ್ನು 


“ಉತ್ತುಂಗಕೂಟಂ ಜಿನಗೇಹಂ 
ಶೋಭಿಸಲು ಮಾಡಿಸಿ' ಎಂದಿದೆ. ಅಂತೆಯೇ ಕೆಳಗೆರೆಯ 
ಶಾಸನವೊಂದರಲ್ಲಿ (೬೦) “ದೋರಸಮುದ್ರದ ತ್ರಿಕೂಟ 
ನಾಥ ದೇವರು' ಎಂಬ ಪ ಹೋ 
ವಿದೆ ದಡಿಗನಕೆರೆಯ ಶಾಸನವೊಂದು (೬೮) ಪಂಚೆ 
ಬಸದಿ'ಯನ್ನು ಉಲ್ಲೇಖಿಸುತ್ತದೆ. ಇದು ಐದು ಗರ್ಭ 

ಗೃಹಗಳಿರುವ. ಪಂಚಕೂಟಾಚಲವನ್ನೂ, ಮೇಲಿನ ಎರಡು 


ಶಾಸನಗಳು, ಮೂರು ಗರ್ಭ '೪ರುವ "ತ್ರಿಕೂಟಾ 
ಚಲ'ವನ್ನೂ ಹೇಳುತ್ತಿರಬೇಕು 
ಹಟ್ಟಣದ ಶಾಸನವು (೧೧೮), ಎಜಇ*ಗಾಂಕನು 


ಕಾಲಿ 


ಸದಿಯನ್ನು “ಸುರಾಸುರ ಯುದ _ಕಥೆಯಿವಂ 
ಮುದುವೊಳಲೊಳ್‌ ಪ್ರೊಸತಾಗೆ ನಿರ್ಮಿಸಿದಂ' ಎಂದಿದೆ, 
ಇದು ಜೈನ ಪುರಾಣಗಳಲ್ಲಿ ಬರುವ ಸುರಾಸುರ ಯುದ್ಧ 
ಕಥೆಯನ್ನು ನಿರೂಪಿಸುವ ಒಂದು ಆಲಂಕಾರಪಟ್ಟಿಕೆ 
ಯಾಗಿರಬೇಕು. 


ಲ 
£್‌ 
ಲ? 
ತ 
ತ್ರ 


ಈ ತಾಲ್ಲೂಕಿನ ಎರಡು ಶಾಸನಗಳಲ್ಲಿ ಶಿಲ್ಪಿಗಳ 
ಹೆಸರುಗಳು ಉಕ್ತವಾಗಿವೆ. 


ಅದರಂತೆ, ಕಂಬದಹಳ್ಳಿಯ ಶಾಂತೀಶ್ವರ ಬಸದಿ 
ಯನ್ನು ಿಡ್ಕಿಬಹಾತ ರೂವಾರಿ  "ದ್ರೊ ತ್ರೂಹಘರಟ್ಟಾ 
ಚಾರಿ',. ಇಲ್ಲಿ “"ದ್ರೋಹಘರಟ್ಟಾ ಚಾರಿ” ಎಂಬುದು 
ಅವನ ಹೆಸರಾಗಿರದೆ ಬಿರುದು ಆಥವಾ ಸ್ಲಾ _ನಮಾನವನ್ನು 
ಹೇಳುತ್ತಿರಬೇಕು. ಇದು ಬೊಪ್ಪ ದೇವನ ತಂದೆಯಾದ 


ಗಂಗರಾಜನ ಉರುದನ್ನೂ ಒಳ] ಗೊಂಡಿದೆ. 


ಅಂತೆಯೇ ಕಸಲಗೆರೆಯ ಶಾಸನದಲ್ಲಿ (೧೭೦ 
ರೂವಾರಿ "ಮಾಃ ಬಃ ಹೆಸರು ಉಕ್ತವಾಗಿದೆ. ಈ 
ಜ'ನನ್ನು ಕುರಿತು "ಕಲುಕುಣಿನಾಡ 

ಲಿಯು . ವಿಶ್ವಕರ್ಮ” ಎಂದು ವಿಶೇಷವಾಗಿ 
ಪ್ರಸ್ತಾಪಿಸಲಾಗಿದೆ. ಇದೂ ಕೂಡ ಅವನ ಸ್ಥಾನಮಾನ 


ದಾನ ಉದ್ದೇಶ ಮತ್ತು ಆಶಯ : ಬಸದಿ 
ನಿರ್ಮಾಣಕ್ಕೆ ಸಂಬಂಧಿಸಿದಂತೆಯೇ ವಿವಿಧ ಉದ್ದೇಶಗಳಿಗೆ 
ನೀಡಿದ ದಾನಶಾಸನಗಳೂ ಧಾರಿ ಒಕ-ಸಾಂಸ್ಕೃ ತಿಕ ಅಂಶ 
ಗಳನ್ನೊ ಳಗೊಂಡಿದ್ದು ಗಮನಾರ್ಹವಾಗಿವೆ. 


ಓತ ಜ್‌ ಬಾ ಸಂ ೫] ಈ 


ದಾನಗಳನ್ನು ಪ್ರಸ್ತಾಪಿಸುವ ಉಲ್ಲೇಖಗಳನ್ನು ಈ 


೧೨ 
ತಾಲ್ಲೂಕಿನ ಶಾಸನಗಳಲ್ಲೂ ಕಾಣುತ್ತೇವೆ. 
ಕಸಲಗೆರೆಯ ಶಾಸನವು (೧೬೯) ಸಾವಂತ 


ಸೋವೆಯ ನಾಯಕನನ್ನು "ಚತುರ್ದಾನ ವಿನೋದನುಂ' 
ಕಂಬದಹಳ್ಳಿಯ ಶಾಸನವೊಂದು 
(೨೬), ಪಾಶ್ವ ದೇವರಿಗೆ ಜಿ ಬಿಟ್ಟ ಪಾವನ ನ್ನು “ಚತುರ್ವಿಧ 
ದಾನಕ್ಕೆ ಬಿಟ್ಟ ದತ್ತಿ' ಎರದಿದೆ. ಇದರಂದ, ಹಿಂದೂ 
ದೇವಾಲಯಗಳಂತೆಯೇ ಬಸದಿಗಳೂ ಕೂಡಾ, ಧಾರ್ಮಿಕ 
ಕೇಂದ್ರವಾಗುವುದರೊಂದಿಗೆ, ಈ ಎಲ್ಲ ಆಶಯಗಳನ್ನು 

ಾಮಾಜಿಕ ಸಂಸ್ಥೆ ಯೂ ಆಗಿ ಮೆರೆಯುತ್ತಿ 
ಸೃಷ್ಟವಾಗುತ್ತ ದೆ 


ಸಾಮಾನ್ಯವಾಗಿ ಗ್ರಾಮ ಅಥವಾ ಭೂಮಿಸುಂಕ 


ಗ 


ದಾನವಾಗಿ ನೀಡಿದ್ದನ್ನು ಶಾಸನಗಳಲ್ಲಿ ಕಾಣು 


ದ್‌ 


2 

1 
ಕ್ಷೇವೆ,| ಆದರೆ ದಡಗದ ಶಾಸನವೊಂದು (೬೮) ದಡಿಗನ 
ಕೆರೆಯ ಪಂಚಬಸದಿಗೆ “ಬಾಹುಬಲಿ ಕೂಟ'ವನ್ನು ದಾನ 


ಲಿ 
ಬಸದಿಯ ಜೀರ್ಣೋದಾ ರಕ್ಕೆಂದು ನೀಡಿದ ದಾನ 
ಕ 
ಶಾಸನಗಳು ಹೆಚ್ಚಾಗಿವೆ. ಕಂಬದಹಳ್ಳಿಯ ಶಾಸನ 


ವೊಂದು (೨೬) ದಾನಕೊಟ್ಟ ಉದ್ದೇಶವನ್ನು ಹೇಳುತ್ತಾ 
`ವಿದ್ಯಾರ್ಥಿಗುತ್ಸಾಹದಿಂದಿತ್ತಂ' ಎ 


ಹಟ್ಟಣದ ಶಾಸನವು (೧೧೮) ನಂದಾದೀವಿಗೆಗೆ 
ನೀಡಿದ ದಾನಶಾಸನವಾಗಿದ್ದರೆ, ಕೆಲವು ಶಾಸನಗಳು 


೧೬೭ 


“ಅಷ್ಟವಿಧಾರ್ಚನೆ'ಗೆ ನೀಡಿದ ದಾನಶಾಸನಗಳಾಗಿವೆ (೬೪, 
೧೮೪, ೧೧೮), ನೀರು, ಗಂಧ, ಅಕ್ಷತೆ, ಪುಷ್ಪ, ಚರು. 
ಧೂಪ, ದೀಪ, ಫಲ. ಈ ಎಂಟು ವಿಧವಾದ ವಸ್ತು 
ಗಳಿಂದ ಮಾಡುವ ಪೂಜೆಗೆ “ಅಷ್ಟವಿಧಾರ್ಚನೆ' ಎಂದು 
ಹೆಸರು.6 ಕೆಳಗೆರೆಯ ಶಾಸನದಲ್ಲಿ (೬೦), “ಅಂಗಭೋಗ 
ರಂಗಭೋಗ ಆಹಾರದಾನ ಮುಂತಾದ ಸ ಕೆ 
ಕಾರ್ಯಕ್ಕಂ' ಎಂದು ಇನದ ಉದ್ದೆ ೇೀಶವನ್ನು ಹೇಳ 


ಲಾಗಿದೆ. 


ಈ ಎಲ್ಲ ಶಾಸನಗಳೂ ಬಸದಿಗಳ 
ಪೂಜಾವ್ಲ್ಸೆಖರಿಯ ಮೇಲೆ ಬೆಳಕು ಚೆಲ್ಲು 
ವ್ರ ೧೧ 


ದಾನ ಮತ್ತು ಬಸದಿ ನಿರ್ಮಾಣಗಳ ಹಿಂದಿರುವ 


ಆಶಯವು ಕೆಲವು. ಶಾಸನಗಳಲ್ಲಿ ಪ್ರಕಟವಾಗಿದೆ. 
ಹಟ್ಟಣದ ಪಟ್ಟಣಸ್ವಾಮಿ ಸೋವಿಸೆಟ್ಟಿಯು ದಾನ 
ನೀಡಿದ್ದು ದೊರೆ ವೀರಬಲ್ಲಾಳನ "ಅಭ್ಯುದಯಾರ್ಥ 


ವಾಗಿ' (೧೧೮); ಅಂತೆಯೇ ಸಕ್ಕರೆಸೆಟ್ಟಿಯು ಬಸದಿ 
ನರ್ಮಿಸಿದ್ದು "ಅಭ್ಯುದಯ ಮತ್ತು ಶ್ರೇಯಸ್ಸಿಗಾಗಿ' (೯೪) ; 
ದೇವರಾಜನು ಜಿನಭವನ ಮಾಡಿಸಿದ್ದು "ರಾಜರಾಷ್ಟ್ರ 
ಯಶೋಧನ ವೃಧ್ಯರ್ಶ್ಶವಾಗಿ' (೬೪). ಈ ಆಶಯಗಳು 


ಲ 
ನ ದಾ ಡೆ ಸೆಂ 5 ಫಿ ಕು 
ಧಾರ್ಮಿಕ ಪ್ರವೃತ್ತಿಯೊಂದಿಗೇ, ನಿರ್ಮಾತೃಗಳ ರಾಜ-ರಾಷ್ಟ್ರ 


ನಿಷ್ಠೆಯನ್ನೂ 'ಎತ್ತಿಹಿಡಿಯುತ್ತವೆ. 


ಜೈನಧರ್ಮ ಪ್ರವರ್ತಕರು: ಈ ಎಲ್ಲ ಶಾಸನ 
ಭ್ರ ಡ್‌ ದು 
ಗಳಲ್ಲೂ ಬಸದಿ ನಿರ್ಮಿಸಿ ದಾನ ನೀಡಿದ ವ್ಯಕ್ತಿಗಳಲ್ಲಿ ರಾಜ- 


ದಂಡನಾಯಕರು, ವರ್ಶಕರು, 
ಇವ್ಕೆ ಇದರಲ್ಲಿ ದೊ 
ವರ್ಧನ, ಗಂಗರಾಜ ಮತ್ತು ಸೋದರರಾದ ಮರಿಯಾನೆ 


ನ ಳ್‌! ಹ 
ಮತ್ತು ಭರತಿಮಯ್ಯ ದಂಡನಾಯಕರು. ದೇವರಾಜ, 


ತ್ರ 
ಸ 
ಲ 
ಲ 
ಶಟ್‌ 
"| 
0. 
ಲ 
ನ 
೧ 
8 
ಷೆ 
ಭಃ 
(/ 


ಗಂಗರಾಜನು, ತಾನು ತಲಕಾಡನು ಗೆದ್ದುದಕ್ಕಾಗಿ 
ಮೊದಲೇ ಬೇಡಿಕೊಂಡಂತೆ ವಿಷ್ಣುವರ್ಧನನಿಂದ ಬಿಂಡಿಗ 
ನವಿಲೆಯ ಬಸದಿಗೆ ತಳವೃತ್ತಿಯನ್ನು ಪಡೆಯಲು ಅದನ್ನು 
ಆ. ಬಸದಿಗೆ. ದಾನವಾಗಿ ನೀಡುತ್ತಾನೆ” (೩೩). 
ಹೊಯ್ಸಳ ನರಸಿಂಹನು ತನ್ನ ಮಹಾಪ್ರಧಾನಿ ದೇವ 
ರಗ ೧3 ಡ್‌ ೧೫ ಮಂಕಿ 

ರಾಜನ ಧರ್ಮಯುದ್ಧ ಮತ್ತು ಸ್ವಾಮಿಭಕ್ಕಿಗೆ ಮೆಚ್ಚಿ 
ಸೂರನಹಳ್ಳಿಯನ್ನು ದಾನವಾಗಿ ಕೊಡಲು, ದೇವ 
ರಾಜನು ಆ ಊರಿನಲ್ಲಿ ಬಸದಿಯನ್ನು ಕಟ್ಟಿಸುತ್ತಾನೆ (೬೪). 
ಭರತಿಮಯ್ಯ ಮತ್ತು ಬಾಹುಬಲಿ ದಂಡನಾಯಕರು. 


ಶ್ರ 


ಅಣುವಸಮುದ್ರದಲ್ಲಿ ಬಸದಿ ಕಟ್ಟಿಸುತ 
ಸಕ್ಕರೆಸೆಟ್ಟಿಯು, ಮೈಸೂರು ದೇವರಾಜ ಒಡೆಯರಿಂದ 
ತನಗೆ ಕೊಡುಗೆಯಾಗಿ ಬಂದ ಪ್ರದೇಶವಾದ ಬೆಳ್ಳೂರಿನಲ್ಲಿ 


ಬಸದಿ ನಿರ್ಮಿಸುತ್ತಾನೆ (೯೪). 


ಓಲೆ 
೬ 
ಫಾ 
ಗ 
ಟ್ರೂ 
`ಂ 


ಹೀಗೆ, ಬಸದಿಯ ಧಾರ್ಮಿಕ ಕಾರ್ಯಗಳಿಗೆಂದು 
ರಾಜನೇ ನೇರವಾಗಿ ದಾನ ನೀಡಿರುವುದಲ್ಲದೆ (೩೦, ೬೦), 
ತಮಗೆ ರಾಜನಿಂದ ಬಂದ ಕೊಡುಗೆಯನ್ನು ದಂಡನಾಯ 
ಕರು ಮತ್ತು ವರ್ತಕರು ಧಾರ್ಮಿಕ ಕಾರ್ಯಗಳಿಗೆ ವಿನಿ 


೦ ಈ ೆ 
ಕಾ, ಆವೆ ಜಾ ವಾರು ಧಾ ಮಾ ಇಷ್ಟು 
ಸು.ತ್ನಾರ್ಹವಾಗಿದ ಇವು ರಾಜದಂಡನಾಯಕರ 
$ 
ಇ ಕ್ಯಾ ಭಾಭಾ ಹ ಗ ಪ್ಯು ದಬಾ 1 ಪಾದೆ 
ಸಂಬಂಧದ ಮೇಲೆ ಬೆಳಕು ಚೆಲ್ಚಿಂವ್ರದಲ್ಲದೆ, ಅದು 


ರಾಗದಿಂ ವಾಯುಸುತಂ ರಾಮಾಜ್ಞೆಯಿಂದಂ 


6 ಇದನ್ನು `ದ್ರವ್ಯಪೂಜಾ' ಎಂದು ಕರೆಯಲಾಗಿದೆ...8೩/॥: 8110811811 ೫೩5೩೦. 511181 : . 3811115171 11 ೫81% 


1/10610%81 1087118181, ೧. 36 
7) ಇದೇ ರೀತಿ ತನಗೆ ಬಂದ “ಪರಮ' ಗ್ರಾಮವನ್ನು 


ಎ.ಕ, 11, ಹೊಸಹ$ 


ಇದ್ದ) ಗಾಗ ದಾ ದದ್‌ ಹಾಗಾ ರಾಗಾ ಇ. ಉಬಿ ಎಪಿ 
ಶ.ವಣಬೆಳಗೊಳದ ಅದಿನಾಥ ಬಸದಿಗೆ ದಾನವಾಗಿ ನೀಡುತ್ತಾನೆ. 


ಪೆ ಕ್‌ ತಃ ಹ್‌ 3” ಣ್‌ ತಾ ೌ ಹ ಲ್‌, ಧ್ಯ 
॥ ಶ್ರವಣಬೆಳಗೊಳದ ಅಖಂಡ ಬಾಗಿಲಿನ ಆಕ್ಕಪಕ್ಕಗಳಲ್ಲಿರುವ ಭರತ ಮತ್ತು ಬಾಹುಬಲಿ ಮೂರ್ತಿಗರ್ಳೆ ಕ ಮಾಡಿಸಿದದರು 
ಸಸ 


ಮರಿಯಾನೆ ಮತ್ತು ಭರತಿಮಯ್ಯ ದಂಡನಾಯಕರು-ಎ.ಕ. 


೧೬೮ ಇತಿಹಾಸ ದರ್ಶನ 


ಡುತ್ತದೆ. 


ಕೋಟಿಯಂ ಕ್ರಮಂ ಬೆತ್ತಿರೆ ಮುಂನಿನನ್ತೆ ಪಲವೂರ್ಗ್ಗ 
ಉಮಂ ನೆಜಕಿ ಮಾಡಿಸುತ್ತವತ್ಯುತ್ತಮ ಪಾತ್ರದಾನದೊ 
ದವಂ ಮೆಜಕಿವುತ್ತಿರೆ ಗಂಗವಾಡಿ ತೊಂಭತ್ತಜುಸಾಸಿರಂ 
ಕೊಪಣಮಾದುದು ಗಂಗಣ ದಂಡನಾಥನಿಂ 
ಸುಕದರೆಯ ಶಾಸನವು(೧೪), ಅಲ್ಲಿ ಬಸದಿ ಕಟ್ಟಿಸಿದ 
ಜಕ್ಕಿಸೆಟ್ಟಿಯನ್ನು “ಚಾಗದೊಳೆ ಜೀಮೂತಂ ವಿದ್ವಜ್ಞನ 


ತೆ 
ಲಿ 
ತ 
ತ 


ಏನುತಂ ಧರ್ಮ್ಮಜಳವದ್ದಿ ೯ತಚಂದ್ರಂ ಮನುನೀತಿ 
ಮಾರ್ಗ್ಗಂ ಗೋತ್ರಪವಿತ್ರಂ' ಎಂದು ಪ್ರಶಂಸಿಸಿದೆ. ಇದೇ 
ರೀತಿ... ಸಹೋದರರಾದ ಮಣಸಯಾನೆ ಮತ್ತು 


ಭರತಿಮಯ್ಯ ದಂಡನಾಯಕರ ಅನ್ಯೋನ್ಯತೆಯನ್ನು 


ಶಾಸನವು (೭೨), “ತಂಮೊಳಭೇದಭಾವದಿಂ ಗುಣಗುಣೀ 


ಶ್ವರರೂಪರಾಗಿ' ಎಂದೂ, “ಭೀಮಾರ್ಜುನಲವಕುಶರೀ 
ಮಾಳ್ಕೆಯೆನಲಂಶತೆ. ಪುಟ್ಟಿಯೆ.. ಮೆರೆದರು. (೬೮) 
ಎಂದೂ ಹೋಲಿಸಿ ಅವರನ್ನು "ರತ್ನತ್ರ್ರಯಾಳಂಕ್ರಿತರು'9 
ಎಂದು ಮೆಚ್ಚಿಕೊಳ್ಳುತ್ತದೆ. ಇವು ಉತ್ತಮ ಸಾಹಿತ್ಯದ 
ತುಣುಕುಗಳಾಗುವುದರೊಂದಿಗೆ, ಉತ್ತಮ ವ್ಯಕ್ತಿಚಿತ್ರ 
ಗಳೂ ಆಗಿವ. 


ನಿಸಿಧಿ ಶಾಸನಗಳು : ಜೀವನವು ಸಾಕೆನಿಸಿದಾಗ 


ಸಿ 

ಹ ವು ಇ 
ವೈರಾಗ್ಯವನ್ನು ಸಾಧಿಸಿ ನಿರ್ವಾಣವನ್ನು ಪಡೆಯುವಲ್ಲಿ 

ಎಂಪಿ 
ಆನುಸರಿಸಬೇಕಾದ ವಿವಿಧ ವ್ರತಗಳನ್ನು ಜೈನಧರ್ಮದಲ್ಲಿ 
ಬ) ಇ ಲ್ರ (೫ ಇ 


9 ಜೈನಧರ್ಮದಲ್ಲಿ ಮೋಕ್ಷ ಪಡೆಯಲು ಸಾಧಿಸಬೇಕಾದ ಮೂರು ಅಂಶಗಳಾದ ಸಮ್ಯಕ್‌ದರ್ಶನ, ಸಮ್ಯಕ್‌ಜ್ಞಾ ನ ಮತ್ತು 


ಹೇಳಲಾಗಿದೆ. ಈ ವ್ರತಗಳನ್ನಮಸರಿಸಿ ಅಸುನೀಗಿದವರ 
ಸ್ಮಾರಕವಾಗಿ ಪಾಕಿಸಿದ ಶಾಸನಗಳನ್ನು ನಿಸಿಧಿಶಾಸನ 
ಗಳೆನ್ನುವರು, 

ಈ ತಾಲೂಕಿನಲ್ಲಿ ಐದು ನಿಸಿಧಿಶಾಸನಗಳು: 
ದೊರೆತಿದ್ದು, ಇವುಗಳಲ್ಲಿ ಎರಡು ಹತ್ತನೇ ಶತಮಾನದವು. 
ಮತ್ತು ಮೂರು ಹನ್ನೆರಡನೇ ಶತಮಾನದವು. ಇವು 
ಮೂರು ಜನ ಕಂತಿಯರನ್ನು ಉಲ್ಲೇಖಿಸುತ್ತವೆ. 


ಇವುಗಳಲ್ಲಿ ಕ್ರಿ.ಶ... ೯೭೫ರ ಬಿಂಡಿಗನವಿಲೆಯ 
ಶಾಸನವೇ (೫೫) ಪ್ರಾಚೀನವಾದುದು. ಈ ಶಾಸನವು 
ವ ಪು 


ತಿಯು "ಸಮಾಧಿ ಮರಣ'ವನ್ನಪ್ಪಿದಳೆಂದು: 
ಸುಮಾರು ಹತ್ತನೇ ಶತಮಾನದ ಕೋಡಿ 
ಹಳ್ಳಿಯ ಶಾಸನವು (೨೪) "ಸನ್ಯಸನ ವಿಧಿ'ಯಿಂದ 


“ಎರಡನೋನ್ಮು' ಸತ್ತವನ ನಿಸಿಧಿಯಾದರೆ, ಸುಮಾರು 


ಹನ್ನೆರಡನೇ ಶತಮಾನದ ಕಂಬದಹಳ್ಳಿಯ ಶಾಸನವು (೨೮). 
ರುಕಮವ್ವೆ ಮತ್ತು ಜಕವ್ವೆ ಕನ್ನಿಯರ ನಿಸಿಧಿಯಾಗಿದೆ. 
ಇವರು ಮೂಲಸಂಘ ದೇಶೀಯಗಣದ ಪುಸ್ತಕಗಚ್ಚದ. 
ಕುಂದಕುಂದಾನ್ವಯದ ಪ್ರಭಾಚಂದ್ರ ್ಛಸೈದ್ದ್ಹಾನ್ತಿಕರ 
ಶಿಷ್ಯತಿಯರೆಂದು ಶಾಸನದಲ್ಲಿ ಹೇಳಲಾಗಿದೆ. ಹನ್ನೆರಡು: 
ಹದಿಮೂರನೇ ಶತಮಾನದ ಕಂಬದಹಳ್ಳಿಯ ಶಾಸನವು. 
(೩೮) ಏಕವೀರಭಟಾರರ! ಶಿಷ್ಯನೂ, ಪುರುಷೋತ್ತ 
ಮಯ್ಯನ ಮಗನೂ ಆದ ಒಬ್ಬ ವ್ಯಕ್ತಿಯು ಮರಣ: 
ವನ್ನಪ್ಪಿದನೆಂದು ಹೇಳುತ್ತಿದೆ.11 ಇದೇ ರೀತಿ ಹೆಚ್ಚಿನ 


ವಿವರವಿಲ್ಲದ ನಿಸಿಧಿಯೊಂದು ಕಂಬದಹಳ್ಳಿ ಯಲ್ಲಿದೆ (೨೭).. 


ಲ್ಲ 


ಈ ನಿಸಿಧಿಶಾಸನಗಳಲ್ಲಿ ಬರುವ “ಸನ್ಮಸನ',. 
ಹ! 


`ಸಮಾಧಿ'. “ಎರಡನೋನ್ಕು'.. ಎಂಬ ಪದಗಳನ್ನು 
ಗಮನಿಸಬಹುದು. ಇವುಗಳು ಸಾವನ್ನು ಸ್ವಾಗತಿಸುವಲ್ಲಿ 


ಯ? ಎನ್ನುವರು. 


೧೦೦೮೨೧೯ರ ಕಂಬದಹಳಿ ಯ ಶಪಾಸನ(೩೩)ದ ಆರಂಭದಲ್ಲಿ 
ನ 


ಕ 
ಇ ಎಡತಿ ತತ್ತಿ ತಾತ ಪಕ ಸಾ| ಸ ಇ ಸ್‌ ದು ಡ್‌ 
ಸೂರಸ್ತೆಗಣದ ಉಲ್ಲೇಖವಿದ್ದು, ಅದರಲ್ಲಿ ವಿನಯನಂದಿ ಯತಿಯ ಶಿಷ್ಠ "ಏಕವೀರ' ಎಂದಿದೆ. ಇದು ಈ ಇಬ್ಬರೂ ಒಬ್ಬನೇ 


ಾ ದಷ್ಟ 3 ಗರದುಮು *ದಣೃ ಇತ್ರ 
ಅ್ರರತ್ನ ಅಥವಾ ರತ್ನತ್ರ 
10 ಈ ಶಾಸನದಲ್ಲಿ ಇವನ ಬಗ್ಗೆ ವಿವರಗಳಿಲ್ಲ. ಕ್ರಿ. 
ತಂ ೦ 
ಕರಜಾಲೇ ಕಜ ಸಂಶಯಕ್ಕೆಡೆಮಾಡಿದೆ. 
1] ಅ 


ಎ 
ಪಃ 


ಇತಿಹಾಸ ದರ್ಶನ 
22 


ಹಾವ ೯” 
ವಟಿ 
ತಾವ ಅರ್‌ ೨ ದ್ದ $ ಎಷ ಎಸೆದ ದ: ಇತ. 
ಡೆದನುತ್ನಮಗತಿಯಂ' ಎಂದಿರುವುದರಿಂದ ಇದನ್ನು ನಿಸಿಧಿ' ಎಂದೇ ಪರಿಗಣಿಸಲಾಗಿದೆ. 


ಣ್‌ ಎಬಿ 


ಷ್ಣ ಅರು ದಾ ಭಾ ಪಜ ವ ಟಾ ತಾಲ ಡಿ ದಾ ಅ) ನೌ ಅರರ, ೨ ಜ್ಯ ದಜ 
ು ಯಾವ ರೀತಿಯಲ್ಲಿ ಮರಣವನ್ನಪಖ್ಪಿ ದನೆಂದು ಹೇಳಲು ಶಾಸನದಲ್ಲಿ ಆಧಾರವಿಲ್ಲ. "ನೆನೆಯುತ್ತು ಜಿನಚರಣನು 
ತೆ 


ಜೈನರು ಅನುಸರಿಸುವ ವಿವಿಧ ರೀತಿಯ ನೋಂಪಿ 
ಗಳಾಗಿವೆ... ಪ್ರತಿಯೊಂದು ವ್ರತವೂ ಬೇರೆ ಬೇರೆ 
ಅಂಶಗಳ ಮೇಲೆ ಒತ್ತುಕೊಡುತ್ತದೆ. ಇವುಗಳಲ್ಲಿ 
ಸನ್ಯಸನವು ಉಪವಾಸ ಮತ್ತು ಐಹಿಕಸುಖ ತ್ಯಾಗದ 
(೩051111006 ೩೫೮ 800117018(107) ಮೇಲೆ ಒತ್ತು 
ಕೊಟ್ಟರೆ, ಸಮಾಧಿ ಮರಣವು ಧ್ಯಾನಕ್ಕೆ (೫3661801) 
ಒತ್ತು ಕೊಡುತ್ತದೆ.12 ಎಂಬುದು 
ಯಾವ ವ್ರತಗಳನ್ನು ಹೇಳುತ್ತದೆಂದು ಶಾಸನದಲ್ಲಿ ಸ್ಪಷ್ಟ 
ವಾಗಿಲ್ಲ. ಜಿನೇಂದ್ರಗುಣಸಂಪತ್ತಿ ಮತ್ತು ಗುಣಸಂಪತ್ತಿ 
ಎಂಬ ಎರಡು ಉಪವಾಸ ವ್ರತಗಳು ಜೈನರರ್ಲಿವೆ.1. 

ಈ ಎರಡು ವ್ರತಗಳನ್ನೇ 


“ಎರಡನೋನ್ತು'` 


“ಎಶಕನೋನ್ತು' ಎಂಬುದು 
ಹೇಳುತ್ತಿರಬೇಕು. 
ಹೀಗೆ ಅವರು ಇಚ್ಶ್ಕಾ ಸಮರಣಿಗಳಂತೆ ತಮ್ಮ ದೇಹ 


ವನ್ನು ಧರೃಶಾಸ್ತ್ರಗಳಿಗಮುಗುಣವಾಗಿ ಪಂಚಭೂತಗಳಿ 


ಗೊಪ್ಪಿಸಿ ಆತ್ಮಸತ್ಯವನ್ನು ಬೆಳೆಗಿದಾಗ, ಅವರನ್ನು ಅಮರ 


ಗೊಳಿಸಲು ಅವರ ಶಿಷ್ಯರು ಅಥವಾ ಮಕ್ಕಳು ಶಾಸನ 
ವನ್ನು ಹಾಕಿಸುತ್ತಾರೆ. ಮಗಳಾದ ಬಿಡಕ್ಕನು ತಂದೆಗೆ 


ಹಾಕಿಸಿದ ಶಾಸನ ಕೋಡಿಹಳ್ಳಿಯದಾದರೆ (೨೪), 
ಅಮೃತಬ್ಬೆ ಕನ್ನಿಗೆಂದು ಅವಳ ಮಕ್ಕಳ ಪರವಾಗಿ 
ಗುರುಗಳೇ ಹಾಕಿಸಿದ ಶಾಸನ ಬಿಂಡಿಗನವಿಲೆಯದು (೫೫). 


ಜೈನಮುನಿಗಳು : ಜೈನರಿಗೆ. ಸಂಬಂಧಿಸಿದ 
ಧಿ 


ಯಾವ ದಾನವೇ ಆಗಿರಲಿ, ಅದು ಆ ಬಸದಿಗೆ ಸಂಬಂ 

ಸಿದ ಮುನಿಗಳ ಸಮ್ಮುಖದಲ್ಲೇ ನಡೆಯುತ್ತಿದ್ದು, 
ಸಾಂಕೇತಿಕವಾಗಿ ಅವರ ಪಾದತೊಳೆದು ದಾನ 
ವನ್ನು. - ಅವರಿಗೆ ನೀಡಲಾಗುತ್ತಿತ್ತು. ಹೀಗೆ 
ದಾನವನ್ನು ನೀಡುವಾಗ ಆ ದಾನವನ್ನು ಸ್ವೀಕರಿಸಿ 
ದವರ ಹೆಸರು ಹೇಳುವಲ್ಲಿ ಅನೇಕ ಜೈನಮುನಿಗಳ, ಅವರ 


12 5. 5008: : 1111೭118 7260೩0), ಐ. 105 


ಶಾಸನಗಳಂತೂ ಆ ಗಣಕ್ಕೆ ಸೇರಿದ ಮುನಿಗಳ ಪರಂಪರೆ 
ಯನ್ನೇ ಕೊಡುತ್ತವೆ (೧೮೩, ೬೦). 


ಕ್ರಿ. ಶ. ೧೧೧೮-೧೯ರ ಬಿಂಡಿಗನವಿಲೆಯ ಶಾಸನ 


ದಲ್ಲಿ (೩೩) ಅಲ್ಲಿನ ಬಸದಿಗೆ ಗಂಗರಾಜನಿಂದ ತಳವೃತ್ತಿ 
ಯನ್ನು ಸ್ವೀಕರಿಸುವಲ್ಲಿ ಮೂಲಸಂಘ ದೇಶೀಯಗಣದ 
ಪುಸ್ತಕಗಚ್ಚದ.. ಕುಂದಕುಂದಾನ್ಸ _ಯದ ಶುಭಚಂದ್ರ 
ಸಿದ್ಧಾಂತದೆ:ವರೆ ಉಲ್ಲೆ ೇೀಖವಿದೆ... ಈ ಮುನಿಯು 
ಗಂಗರಾಜನಿಂದ.. `ಪರಮ'ಗ್ರಾಮವನ್ನೂ ಪಡೆಯು 


6] 
೧ 
ತ 
ಜು 
ಸ 
೭೬ 


ಹ್‌ ತಾಳ ದಾ ವಾ) ಸಾರಾ 
ಇವನು ಕುಕ್ಕುಟಾಸನ ಮಲಧಥ 


ಪ್ರಾ ತಾನು 
ತ್ತಾನೆ.14 
ಶಿಷ್ಠ : ಗಂಗರಾಜನ ಗುರು : ಗಂಗರಾಜನ ಮನೆತನ 
ವಿ ಇ 
ಮೇಲೆ ಪ್ರಭಾವ ಬೀರಿದ ವ್ಯಕ್ತಿ. 
೫ 
ಹ ಬ ವಾಗ ಇಷ್ಟ 
ಸ್‌ ಕುತ್ತು 
ಲ್‌ 
ಸೇರಿದ 


ಉಲ್ಲೇಖವಿದ್ದು, ಇವನು ತನ್ನ 
ಗಾ 
ಟು 


| ಎಮಿ ಪ 
ಕ್ರಿ.ಶ ೧೧೪೫ರ (೬೪), ಮೇಲೆ 
ಅದತ ಷ್ಣ ದ್‌ ಣ್ಣು 
ಮುನಿಚಂದ್ರಭಟಾರಕನ 

ವಟ ಗೇ 


ಶಿಷ್ನನಾದ ದೇವರಾಜ 


ಪ 


ನಿಂದ “ಸೂರನಹಳ್ಳಿ'ಯನ್ನು ಅಲ್ಲಿನ ಬಸದಿಗೆ ದಾನವಾಗಿ 
ಪಡೆಯುತ್ತಾನೆ... ಇವನು. ನರೇಂದ್ರಕೀರ್ತಿತ್ರೈವಿಧ್ಯ 
ದೇವನ ಸದ್ಧರ್ಮಿ ಮತ ಅರ್ಹನಂದಿಮುನಿಪುಂಗವನ 


ವು 

ಆಧಿ 
ಶಿಷ್ಠ, ಇವನನ್ನು ಶಾಸನದಲ್ಲಿ “ಪುಟ್ರಿಂಶದ್ಗುಣಮಣಿ 
ಮಣ್ಣನ ಪಂಡಿತರು ಪಂಚಿವಿಧಾಚಾರನಿರತರು ಎಂದು 
ಪ್ರಶಂಸಿಸಲಾಗಿದೆ. 16 


ಇದೇ ಶಾಖೆಯ, ದಾಮನಂದಿ ಮುನಿಯ ಅನುಜ 
ನಾದ ಆಧ್ಯಾತ್ಮಿಬಾಳಚಂದ್ರಮುನೀಂದ್ರನ ಉಲ್ಲೇಖವು 
ಕ್ರಿ. ಶ್ರ. ೧೧೭೮ರ ಶಾಸನದಲ್ಲಿ ದೊರೆಯುತ್ತದೆ (೧೧೮). 
ಇವನು ಸೋವಿಸೆಟ್ಟಿಯಿಂದ ಸ 
ಪೂಜೆಗೆ ಭೂಮಿದಾನ ಪಡೆಯುತ್ತಾನೆ. ಇವನು ನಯ 
ಕೀರ್ತಿಸಿದ್ದಾಂತದೇವರ ಶಿಷ್ಯ. 


ನೆಂದೂ, ಆತ್ಮಾಧೀನನೆಂದೂ, ತ್ರಿರತ್ನೆಗಳನ್ನು 


13 ಪದ್ಮಾಶೇಖರ್‌ ; ಜೈನಶಾಸ್ತ್ರ..ಕೆಲವು ಅಧ್ಯಯನ, ಪ್ರ. ೨೨೨ 
]4 ಎ. ಕ್ಕೆ 1], ಚಿಕ್ಕಜೆಟ್ಟ ೮೨, ೧೫೪ 


ಇಡ 


15 ಕುಕ್ಕುಟಾಸನ-ಒಂದು ರೀತಿಯ ಧ್ಯಾನಭಂಗಿ-ಕನ್ನಡ ಶಾಸನಗಳ ಸಾಂಸ್ಕೈ -೨ಕ ಅಧ್ಯಯನ, ಪು. ೮೦ 


ತ 


16 ಪಂಚವಿಧಾಜಾರ- -ತನ್ಷ ಧರ್ಮಾನುಸಾರ ನಡೆದುಕೊಳ್ಳುವ ಐದು ಬಗೆಯ 


ಹ ಣ್‌ 


ತಪಾಚಾರ, ವೀರ್ಯಾಚಾರ, ಚಾರಿತ್ಯಾಚಾರ-ಜೆ,ನ ಪರಿಭಾಷಾ ರಶ್ತ ಕೋಶ 
೨ ಈ ಇ) ಸ್ರ ದೆ ೨ 


೦ 


ಲ “ಬ 

ಆಚಾರಗಳು : ಜಿ 
ಐ 

ಪು. ೩೫ 


ನಾಚಾರ್ಕ, ದರ್ಶನಾಜಚಾರ, 


ಇತಿಹಾಸ ದರ್ಶನ 


ಪಾ 


ಟಿ 


ಶಿ 
ಬೋಗಾ 


ಸುಕುದರೆಯ (೧೪) 


ಖವಿದೆ. 
ವರ್ಧನನ ಮಂತ್ರಿ ಮಾದಿರಾಜ 


(6 
ಸ 


ಎಎ 
ಓನಿ 


ಮತು 


ಲ 


ದ್ರಿ 


2 


ಎ, 


೧. 


ನಳಸಂಘದ ಉಲ್ಲೆ 


ನಃ 
1! 


ಾದಿ(೧೮೩) 


ದ 
ಸ್ರ 


ಗ 


ಬೊ: 
ಶಾಸನಗಳಲ್ಲಿ 
೧೧ 

೦ಘದ ಪರಂಪರೆಯ: 


| 


ಇರ್ಯೈ 


ಕ 


ಹ 
ಆಪ 


ಕ 
ಅ 


ಆಯಾ 


ವಾಂ... 
ಉಖನರಿಯೂ, 


ಇ 
೧) ಹ 
ಇಂ 
ಖಿ 
ಗೊ 
ವ 
“ಕ್ಷ 
ಇ. 
ತ್‌ 1% 
ನಟ 
2 10 
1 
ಇಡ್ಲಿ 
ಜ್ರ (| 
"ಚಿ ಛೂ 
ಎಲ 
ಳಿ 
1 ಇ 
ಗ್ದ 6ತೆ 
ಡ್ಡ ಛ್‌ ಸ 
ದಿ 
೨ ೨4 
ಚ 
6 ಸಿತಿ 
11] 
ಳು ಗಿ 
ಜ್‌ 
1 ಹ 
ಐ ಜ್ರ. 
(2 ೯ 
12 18 
ಲ ಬ್ರೂ 
ಇ. 13 
ಬು 
ಟ್ಠ 1 
€. ಜೆ 
13 
ಸಯ 
ಚ ಫ್ಣಿ 
ಕ್ರಿ 
ಓೃ 
ಸ 


ಮ 
ರು ಶಾಸನದ (೯೨-೩-೪) 


ಲೂ 
ದ! 
ಬ 


ಸೂಯ 


ಸ ಟೆತ್ರಾ! 


೯ 
೪ 


ಟು 


ಎದಿ 
ಗ ಗಾವ ದಾಳ್‌ 
ಒಸರಿ ಟು 


ೇವಚಂದ್ರ ಪಂಡಿ 


ಷ್ಞನಾದ ದೆ 


ಡಾ ಎವಿ, 
ದ ಹಬಿ 


ಸೋವೆಯನಾಯಕನಿಂ 


ಯ 
:ರವನು ಸಾವಂತ ಸು 


ವರ್‌ 


ಕರಾ ಅಯ 
ಉಂ, 


ಒಂ 


ಮಾಡಿ. 


ಡೆಯುರ್ತ್ವಾ 
ಯ 


ಪಿ 


ಅಲ್ಲು 


ಯ 


ಮನೆತನದ ರಾಯಪ 


` 


ಜೀರೋ 


ಜೆ 


ುಗೊಂಡೆಗಳ 
ಹಾರೆ 
೧. 


೦ 
ಬ 


ಸದಿಯ 


ದೆ 


ರಿಯ 


24 
ಅ 
ದ 
ಲು 


೦ 
. ಇವನು ಮುನಿಭ 


[ಡಿ] 


ಸಿದ್ಧಾಂತ 


ಓಟು 


೧ದಸಿಂತೆೆ 
ೀಘ 


ು 
ಶಾಸನದಲ್ಲಿ 


ಕಾ 
ದುಃ 


ದ್ರೆ 
ಎ 
ರ 
ಕ್ಷ 
ಅಂ 


ಇ 
ಸ 


ಷು 


2೨1 


ಸಿ, 
2 


ಲ 


ದಾನಿಯು ಭಾ 
ಗಂಡವಿ 


ಈ 


ನೆ 
೧ 


ವರ ಶಿಷ 


ೇಕರಿಸುತ್ತಾ 
ದೇ 


0 
ುದ್ದಾಂತ 


(ನ್ಮ 


ಎ 


೯ 
6” 


ವಾಗಿ 
ಗ 


ಟ್ನ 


ಈ ಶಾಸನದಲ್ಲಿ 


೦ದು(೧೨೨) ಎ ಲೇಕೊಪ್ಪದಲ್ಲಿದೆ. 


ಣಿ 


ಸಸ್ಯ 
6 


“ಗು 
ಎದಿ 
ಟು 


ಶಿ 
ಸಿ'1? ಎಂದೂ 


ಆ ಆ 
ರಕ ಎಂಬುವನನ್ನು 


ತಿ 


ವು ಬಾಬಿ ಗ 
ಗೆರೆ ಲಿ್‌ಲ ಸನದಲ್ಲಿದೆ 


ರಿ 


೪6 


ಪ್ರ ಎದುದ ದರಾ 
ರೋಪವಾ 


೦ 


ು ಎಂದೂ "ಪ 


ಷ್ಠ 
ಗ 


ಲಲ 


(೬೮). 


6ಬ) 


ಶಾ 


ಪಂ 


ದದ 
ಹ 


ರಸವ 


ೇ ನರಸಿಂಹನಿಂದ ದು 


ಊೂರನೆ 


ದಾಳಷ್ಕ 


ಹೊಗಳ 


ಡ್‌ ನಿ 
:ಪವಾಸಿ', 


ಲ 


ಆಲ) 


ಚುರಪಡಿಸಿದನೆಂದೂ 


ಲ್ಲ 


ಕ 
ಹ ಇ 
ತೆ *ಅಪೊ 


ದಂ 


'೦ಧಿಸಿ 


ಲ 


ನ 
೦2) 


ಣು 


ಜಾ 


ಪಡೆಯುತಾ 


ತ್ರ ನ ತು ತೆ ಷಾ ಹ 
ು ಎಂದೂ ಕರೆಯುವರು. 


ಲ 
ಗ 


ವಲಲ ಪಟು. ಎ. 
ಒಆ ಎವಿಕ್ಲಿ 


ರ್ರಿ 


ಗ ಇಗ 
ನ ಖಿ 


ವಾ್‌ 


ದಾಯೆ 
ರಿ ಶುಕ್ರ 


ಡಾ 
ಪು 


೦ 


೧ 
ಲು 


ಲ 


ಎ 
ತ 


ಕ 
ಅ. 


ನ 


ಸಿದ್ಧ ರಿಂದ 'ಗುಹಾವಾಸಿ 
ಯೆಂದೂ ಊಹಿಸಲಾಗಿದೆ.18 


ಎಷ್ಟೆ 
ಎಂದು ಕರೆಯಲ ಟ್ಟಿ ಕೈದ್ದಾನೆ 


ಈ ಮೇಲಿನ ಶಾಸನಗಳನ್ನು ಅವಲೋಕಿಸಿದಾಗ, 
ಹನ್ನೆರಡು-ಹದಿಮೂರನೇ ಶತಮಾನದಲ್ಲಿ, ಇಲ್ಲಿ ಮೂಲ 
ಸಂಘ ದೇಶೀಯಗಣ ಮತ್ತಿತರ ಗಣಗಳು ಪ್ರಭಾವಶಾಲಿ 
ಯಾಗಿದ್ದೆ ವೆನ್ನಬಹುದು.. ಹದಿಮೂರನೇ 


ನಂತರ ಹಘ್ಯಗಳ ಉಲ್ಲೇಖ ಅಪರೂಪವಾಗುತ ದೆ. 


ಎಬಿ 


ಶತಮಾನದ 


ರೆ, ಈ ಎಲ್ಲ ಮುರ ಗಮನಿಸಿದಾಗ, ಈ 

ಲ್ನ ಜೈನಶಾಸನಗಳು 

ಸಮೃದ್ಧಿಯಾಗಿ ಸಾ ಎಸ್ಟೆ. ಸ್ಪಷ್ಟವಾಗು 
ದೆ... ಆನಂತರವೂ ನಾಲ್ಕು-ಐದು ಶಾಸನಗಳು ॥ ಮಾತ್ರ 


ಮೊರಕಿದ್ದು ».. ಉಹು ಹೆ ಕ[ನಧರ್ಮ ದ ಇಳಿಮುಖವನ್ನು 


ಜು 
ಸೂಚಿಸುತ್ತಿದೆ ಎನ್ನಬಹುದು. ಈ ದಿಸೆಯಲ್ಲಿ ನಮಗೆ 
ಹನ್ನೆರಡು-ಹದಿಮೂರನೇ ಶತಮಾನದ ಕಂಬದಹಳ್ಳಿ 


4೩೧) ಮತ್ತು ಕಸಲಗೆರೆ (೧೭೦) ಶಾಸನಗಳು ದಾರಿ 
ದೀಪಗಳಾಗಿವೆ. ಕಲ್ಕುಣಿನಾಡ ಬಸದಿಯನ್ನು “ಎಕ್ಕೋಟ 
ಜಿನಾಲಯ'ವೆಂದು ಹೆಸರಿಸಲ್ಪಟ್ಟಿದ್ದನ್ನು ಕಸಲಗೆರೆಯ 


18 ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪ್ರ.ರ೮೪ 


೧೭೨ 


ಶಾಸನವು ಹೇಳಿದರೆ, 
ಗ ಟಿ ಇ ರು' 


ಕಂಬದಹಳ್ಳಿಯ ಶಾಸನವು 
ಸೇರಿ ಅಲ್ಲಿನ ಬಸದಿಗೆ 


ಹೆಸ 
ಶಬ್ದ ಗಳನ್ನು ನೀಡಿದ್ದನ ನ್ನ ಹೇಳುತ್ತದೆ, 
ನಿಯಮವನ್ನು ಮೀರಿದ ದವನು "ಶಿವದ್ರೋಹಿ' ಎಂದಿದೆ. 
ಕಾರಣದಿಂದ, ಆ ಕಾಲದಲ್ಲಿ ವೀರಶೈವ ಹ! ಪ್ರಬಲ 


ಹೆಚ್ಚು ಗಣ ಗಣನೆಗೆ ಬಾರದ ನಾಗಮಂಗಲ ತಾಲ್ಲೂಕಿ 
ವೈವಿಧ್ಯಮಯ ಶಾಸನಗಳನ್ನು 


₹೯ ಇಷ್ಟೊಂದು 
ಕಾಣುಶ್ತೇವೆಂಬ ಅಂಶ ಆಶ್ಚ ರೃಕರವೇ ಆಗಿದೆ... ಒಂದು 


ಸಣ್ಣ ತಾಲ್ಲೂಕಿನಲ್ಲೇ ಇಷ್ಠೊ ಠ್ಬೂಂದು ಶಾಸನಗಳು ಮೊರೆತಿ 
ರುವಾಗ ಕರ್ನಾಟಕದ ಪ್ರ “ತಾಲ್ಲೂಕಿನ ಧಾರ್ಮಿಕ ಪರಿ 
ಸ್ಥ ತಿಯ ಅಧ್ಯಯನ ಜೈನಧರ್ಮದ ದೃಷ್ಟಿಯಿಂದ ಅವಶ್ಯ 


ವಾಗಿ ಆಗಬೇಕಾಗಿದೆ ಎಂಬುದು ಸುಸ ಶಷ್ಟವಾಗಿದೆ. 


ಇತಿಹಾಸ ದರ್ಶನ 


